ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧) 
Volume 151 


ಬೆಂಗಳೂರು, ಗುರುವಾರ , ಜುಲೈ ೨೮ , ೨೦೧೬ ( ಶ್ರಾವಣ ೬ , ಶಕ ವರ್ಷ ೧೯೩೮) 
Bengaluru , Thursday , July 28 , 2016 ( Shravana 6 , Shaka Varsha 1938 ) 


ಸಂಚಿಕೆ ೩೦ 
Issue 30 


ಭಾಗ ೪ಎ | 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ENERGY SECRETARIAT 


NOTIFICATION 


NO : EN 232 EBS 2015 BENGALURU, DATED : 31 -05 - 2016, 


In exercise of the powers conferred by clause (a ) of sub -section (2 ) of section 3 of the Karnataka Electricity (Taxation on 
consumption or sale ) Act, 1959 (Karnataka Act 14 of 1959 ), the Government of Karnataka, in supersession of Notification -lbearing No : 
EN 27 EBS 2013 dated : No: 24 . 11.2014 , hereby specifies that ten paise ( 10 paise ) per unit shall be levied and collected as electricity tax 
on captive consumption of electricity generated by the Captive Power Generating Plant having total installed capacity of above 500 
KVA , with immediate effect until further orders . 


By Order and in the name of the Governor of Karnataka , 


PR - 477 


SC- 200 


N . SHIVAKUMAR 

Desk Officer, 
Energy Department. 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 176 ಎಸ್ ಎಸ್ಟಿ 2016 ಬೆಂಗಳೂರು, ದಿನಾಂಕ : 31- 05- 2016 
ಸಂವಿಧಾನದ ಅನುಸೂಚಿ 7 ರಲ್ಲಿನ 2ನೇ ಪಟ್ಟಿಯಲ್ಲಿರುವ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಪೊಲೀಸ್ ಗೆ ಸಂಬಂಧಿಸಿದ ಎಲ್ಲಾ ಸೇವೆಗಳ 
ಕುರಿತು ರಾಜ್ಯ ಶಾಸನಾಂಗವು ಕಾನೂನು ರೂಪಿಸುವ ಅಧಿಕಾರ ಹೊಂದಿರುತ್ತದೆ. 

ಅಪರಾಧ ಪತ್ತೆ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆಯ ನಿರ್ವಹಣೆಯೊಂದಿಗೆ ನಾಗರಿಕರ ಆಸ್ತಿ ಮತ್ತು ಜೀವವನ್ನು ರಕ್ಷಿಸುವುದು ರಾಜ್ಯ ಪೊಲೀಸ್ 
ಸಿಬ್ಬಂದಿಯ ಮೂಲ ಅತ್ಯಾವಶ್ಯಕ ಕರ್ತವ್ಯವಾಗಿರುತ್ತದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯು 
ಕಾರ್ಯನಿರ್ವಹಿಸಲು ನಿರಾಕರಿಸಿದಲ್ಲಿ, ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಸುರಕ್ಷತೆಗೆ ಧಕ್ಕೆ ಉಂಟಾಗಿ ಸಮಾಜದ ಸ್ವಾಸ್ಥ್ಯದ ಮೇಲೆ ತೀವ್ರ 
ದುಷ್ಪರಿಣಾಮ (ಕಳ್ಳತನ, ಕೊಲೆ, ಅತ್ಯಾಚಾರ , ಸುಲಿಗೆ, ದರೋಡೆ ಇನ್ನೂ ಮುಂತಾದ ಅಪರಾಧಗಳು ) ಹೆಚ್ಚಾಗಿ ಸಾರ್ವಜನಿಕರ ಸುಗಮ ಜೀವನವು 
ಅಸ್ತವ್ಯಸ್ತವಾಗುವುದೆಂದು ಸರ್ಕಾರವು ಅಭಿಪ್ರಾಯಪಡುತ್ತದೆ . 

( ೧೩೮೭) 


೧೩೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ 


ಭಾಗ ೪ಎ 


ಆದ್ದರಿಂದ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ ಅಧಿನಿಯಮ , 2013 (2015ರ 
ಕರ್ನಾಟಕ ಅಧಿನಿಯಮ 25) ರ 2ನೇ ಪ್ರಕರಣದ, (1) ನೇ ಉಪ ಪ್ರಕರಣದ ( a) ಖಂಡದ ( ii) ನೇ ಉಪ ಖಂಡದಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ರಾಜ್ಯಸರ್ಕಾರವು ರಾಜ್ಯ ಪೊಲೀಸ್ ಸೇವೆಗೆ ಸೇರಿದ ಎಲ್ಲಾ ಸೇವೆ ಮತ್ತು ಉದ್ಯೋಗ ವರ್ಗಗಳನ್ನು ಈ ಕಾಯ್ದೆಯ ಉದ್ದೇಶಗಳಿಗಾಗಿ 
“ ಅತ್ಯಾವಶ್ಯಕ ಸೇವೆ” ಎಂದು ಪರಿಗಣಿಸಿ ಕೂಡಲೇ ಜಾರಿಗೆ ಬರುವಂತೆ ಈ ಮೂಲಕ ಘೋಷಿಸಲಾಗಿದೆ. 


PR -476 


SC- 50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಪದ್ವಿನಿದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, (ಕಾನೂನು ಮತ್ತು ಸುವ್ಯವಸ್ಥೆ) 


KARNATAKA SERVICE 


(CONDITIONS OF SERVICE AND RECRUITMENT) 


(I AMENDMENT) RULES, 2016 


HIGH COURT OF KARNATAKA 

NOTIFICATION 
NO . HCE NO. 34/2016 DATED 19TH FEBRUARY 2016, 


In exercise of powers conferred by Article 229(1) and (2) of the Constitution of India , read with Rules 7 & 8 of the High Court 
of Karnataka Service (Conditions of Service & Recruitment) Rules, 1973 and High Court of Karnataka Service (Direct Recruitment by 
Selection ) Rules , 1984 and all other powers enabling thereunto , Hon ble the Acting Chief Justice, High Court of Karnataka makes the 
following rules to amend the High Court of Karnataka Service (Conditions of Service and Recruitment) Rules, 1973 . 


Title and Commencement: (1) These Rules may be called as High Court of Karnataka Service (Conditions of Service and 
Recruitment) (1 Amendment) Rules , 2016 . 


(2 ) They shall come into force on the date ofpublication in the Karnataka Gazette . 


Amendment to Schedule III 


In Schedule III of the High Court of Karnataka Service (Conditions of Service and Recruitment) Rules, 1973 as amended from 
time to time, under the heading Group - C the entry at Sl. No. 42 , the exiting method of recruitment (Column No.3 ) in respect of the 
Post of Book Binder shallbe substituted by the followingmethod of recruitment asmentioned at column No . 4 as below : 


Cadre Name 


Existing method of 

recruitment 


Amendment 


2 


3 


4 


42. | Book Binder 


By direct recruitment by selection of a person who has passed Tenth 
Standard or equivalent and has got experience in Binding work for 
not less than three years / Diploma in Book Binding. 


By direct recruitment by 
selection of a person who has 
passed VII Standard 
examination and has got 
experience in Binding work for 
not less than three years . 


OR 


By promotion from the cadre of Assistant Binder based upon seniority 
- Cum - merit, provided that they have completed two years of 
satisfactory service in the feeder cadre . 


After Note 5 below to Schedule III of High Court of Karnataka Service (Conditions of Service and Recruitment) Rules, 1973 as 
amended from time to time, the following note shall be inserted . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ 


೧೩೮೯ 


Note 5A: Procedure for Direct Recruitment to Book Binder Posts : 
( ) The appointing authority shall among the candidates who have applied for the post of Book Binder in pursuance of the 

notification , prepare a list of candidates eligible for interview in order of merit on the basis of percentage of total marks 
secured in the qualifying examination and taking into consideration the orders issued by the Government relating to the 
reservation of posts for Scheduled Caste , Scheduled Tribe and other Backward classes including the reservation for 
women , rural candidate , ex -servicemen and others in accordance with law . The number of candidates included in such 
list of eligible candidates for the said post shall be equal to Five Times the total number of vacancies notified in the order 
of merit . 


(i) 


The maximum marks for interview for recruitment to the post of Book Binder shall be Twenty (20 ). Such interview shall 
be held to ascertain the ability and suitability to the post. 

BY ORDER OF HON BLE THE ACTING CHIEF JUSTICE 


P. R. 557 


JOHN MICHAEL CUNHA 


S . C . 50 


REGISTRAR GENERAL 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
17 ಮುಆಬಿ 2016 ಬೆಂಗಳೂರು, ದಿನಾಂಕ: 30 - 05 - 2016. 


ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997ರ ಈ ಕೆಳಕಂಡ ಕಲಂಗಳನ್ವಯ 
ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ದೇವಾಲಯಗಳನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಗೆ ಸೇರಿಸಿ ಆದೇಶಿಸಿದೆ. 


ಕ್ರ.ಸಂ | 


ಸಂಸ್ಥೆಯ ಹೆಸರು 


ಕಲಂ 


ಶ್ರೀ ಅಮೃತೇಶ್ವರ ದೇವಾಲಯ , ಅಮೃತಾಪುರ ಗ್ರಾಮ , ತರೀಕೆರೆ ತಾಲ್ಲೂಕು | 


23( ಎ)(1) 


2 | ಶ್ರೀ ದುರ್ಗಾ ದೇವಾಲಯ , ಗೋಣಿಬೀಡು ಗ್ರಾಮ , ಮೂಡಿಗೆರೆ ತಾಲ್ಲೂಕು 


23 ( ಎ ) ( i) 


3 


| ಶ್ರೀ ಹನುಮಂತ ದೇವಾಲಯ , ಸೋಮನಹಳ್ಳಿ, ಕಡೂರು ತಾಲ್ಲೂಕು 


4 | ಶ್ರೀ ಜುಂಜಪ್ಪ ದೇವಾಲಯ, ಭಕ್ತನಕಟ್ಟೆ, ತರೀಕೆರೆ ತಾಲ್ಲೂಕು 


23 ( ಎ ) 


PR - 478 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಎಸ್. ನಾಗರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ ) 


SC - 25 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 48 ಎಲ್‌ಜಿಎ 2015 ಬೆಂಗಳೂರು, ದಿನಾಂಕ: 25 - 05 - 2016. 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪಪಕರಣದ ಮೇರೆಗೆ ಹೊರಡಿಸಿದ ಆರ್‌ಡಿ 77 ಎಲ್‌ಜಿಎ 2013 ದಿನಾಂಕ: 21 - 11 - 2013ರ ಕ್ರಮ ಸಂಖ್ಯೆಯ ಅಧಿಸೂಚನೆಯ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ರಸ್ತೆ ಸೊರಂಬೋಕು ಭಾಗವು ಸಾರ್ವಜನಿಕರ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ 


R .N .I. No . KARBIL /2001/47147 POSTAL REGN . No . RNP/KA /BGS/2202/2014 - 16 

Licensed to post without prepayment WPP No . 297 
೧೩೯೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೮, ೨೦೧೬ 


ಭಾಗ ೪ಎ 


ತರುವಾಯ ಸಾರ್ವಜನಿಕ ರಸ್ತೆಯ /ಓಣಿಯ /ಗಲ್ಲಿಯ / ದಾರಿಯ ಅಂಥ ಭಾಗದಲ್ಲಿನ ಅಥವಾ ಅದರ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲ 
ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಈ ಮೂಲಕ ಘೋಷಿಸಿದೆ. 


ಅನುಸೂಚಿ 


ರಸ್ತೆಯ ಭಾಗವು ಇರುವ ಗ್ರಾಮ 


ಕೊಲ್ಲೂರು 


ತಾಲ್ಲೂಕು 


ಕುಂದಾಪುರ 


ಉಡುಪಿ 


ರಸ್ತೆಯ ಭಾಗದ ವರ್ಣನೆ 


ಸ. ನಂ . 1317 ರಲ್ಲಿನ ರಸ್ತೆ ಸೊರಂಬೋಕು ಭಾಗ ಅಥವಾ ಸಡಿ 
( ಪಹಣಿಯಂತೆ) 


ರಸ್ತೆಯ ಭಾಗದ ಸರಿಸುಮಾರು ವಿಸ್ತೀರ್ಣ 


ಸ. ನಂ . 1314 ರಲ್ಲಿ 0.10 ಎಕರೆ 


ಮೇರೆಗಳು 


ಪೂರ್ವ 


ಸ. ನಂ .33ರ ಅಂಶ 


ಪಶ್ಚಿಮ 


ಸ. ನಂ .1310ರ ಅಂಶ 


ಉತ್ತರ 


ಸ. ನಂ . 1310ರ ಅಂಶ 


ದಕ್ಷಿಣ 


ಸ. ನಂ .131 /1ರ ಅಂಶ 


PR.-479 
SC-20 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉದಯ ಆರ್. ನಾಯಕ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ, ( ಭೂ . ಮಂ - 2) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59. 


